ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳ ಕುರಿತು 


ಶ್ರೀ ಪ್ರಾಣೇಶ್‌ ಎಂ.ಕೆ. (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 


28 (155) ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ರಾಜ್ಯದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳ ಸಂಖ್ಯೆ ಎಷ್ಟು ; (ಜಿಲ್ಲಾವಾರು 
ಮಾಹಿತಿ ಒದಗಿಸುವುದು) 


(ಆ) ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಯನ್ನು `ಬಿ' ಹುದ್ದೆಗೆ ಮೇಲ್ಲರ್ಜಿಗೇರಿಸುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ ; 
ಇದ್ದಲ್ಲಿ, ಮೇಲ್ಲರ್ಜೇಗೇರಿಸುವ ಉದ್ದೇಶ ಹಾಗೂ ಅಗತ್ಯತೆ ಏನು ; (ವಿವರ ಒದಗಿಸುವುದು) 


(ಇ) ರಾಜ್ಯದಲ್ಲಿ ಯಾವ ಯಾವ ವಿಧಾನಸಭೆ ಸದಸ್ಯರುಗಳ, ವಿಧಾನ ಪರಿಷತ್‌ ಸದಸ್ಯರುಗಳ, ಸಚಿವರುಗಳ ಮತ್ತು ಕ್ಯಾಬಿನೆಟ್‌ 
ದರ್ಜೆ ಹೊಂದಿರುವವರ ಹತ್ತಿರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ; (ವಿವರ ನೀಡುವುದು) 


(ಈ) ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಯನ್ನು ಯಾವ ವೇತನ ಶ್ರೇಣಿಗೆ ಮೇಲ್ಪರ್ಜೇಗೇರಿಸಲಾಗುವುದು ; ಹುದ್ದೆ 
ಮೇಲ್ಲರ್ಜೇಗೇರಿಸಲು ಯಾವುದಾದರೂ ತೊಡಕುಗಳಿವೆಯೇ ; ಇದ್ದಲ್ಲಿ ತೊಡಕುಗಳೇನು ; 


(ಉ) ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವರ್ಗಾವಣೆಯನ್ನು (ಶಿಕ್ಷಕರ ವರ್ಗಾವಣೆಯ ರೀತಿಯಲ್ಲಿ) ಕೌನ್ಸಿಲಿಂಗ್‌ ಮುಖಾಂತರ 
ಮಾಡುವ ಬಗ್ಗೆ ಸರ್ಕಾರ ಚೆಂತಿಸಿದೆಯೇ ; ಹಾಗಿದ್ದಲ್ಲಿ, ಈ ಕುರಿತು ಸರ್ಕಾರ ಕೈಗೊಂಡ ಕ್ರಮಗಳೇನು ? (ವಿವರ ಒದಗಿಸುವುದು) 


